ಕರ್ನಾಟಕ ವಿಧಾನಸಭೆ 


ಹದಿನಾಲ್ವನೇ ವಿಧಾನಸಭೆ 
ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 


ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 24ನೇ ಮಾರ್ಚ್‌, ೨೦16 
(ಸಮಯ: ಬೆಳಗ್ಗೆ 10.೦೦ ಗಂಟಿ) 


1 ವಿಶೇಷ ಚರ್ಚೆ |] 


ರಾಜದಲ್ಲನ ಬರ ಮತ್ತು ವಿದ್ಯುತ್‌ ಅಭಾವದ ಬಗ್ಗೆ ಚರ್ಚೆ. 


೨. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ, ಪಿ. ರಾಜೀವ್‌ ಮತ್ತು ಅರವಿಂದ ಸಿ. 


ಪಾಟೀಲ್‌ ಇವರುಗಳು :- ಮಹದಾಯಿ ನದಿಯ ಕಳಸಾ-ಬಂಡೂರಿ ನಾಲಾ 
ಜೋಡಣೆಯಿಂದ ಮಲಪ್ರಭಾ ನದಿಯ ಕೊಳ್ಳಕ್ಕೆ ನೀರು ಹರಿಸುವಂತೆ 2೮೦ಕ್ಕೂ 
ಹೆಚ್ಚು ದಿನಗಳ೦ದ ನಡೆಯುತ್ತಿರುವ ರೈತ ಚಳುವಳಯ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


2. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಗೋವಿಂದ ಎಂ.ಕಾರಜೋಳ, 


ಕೆ.ಜ.ಬೋಪಯ್ಯ, ಸಿ.ಟ.ರವಿ, ಆರ್‌.ಅಶೋಕ್‌ ಹಾಗೂ ಇತರರು - ಮೈಸೂರಿನ 
ಉದಯಗಿರಿಯ ಕ್ಯಾತಮಾರನಹಳ್ಳಯಲ್ಲ ವಾಸವಾಗಿದ್ದ ಸಾಮಾಜಕ 
ಕಾರ್ಯಕರ್ತ ರಾಜು ಎಂಬುವವರನ್ನು ಅಮಾನುಷವಾಗಿ ಕೊಲೆ ಮಾಡಲಾಗಿದ್ದು. 
ಮೃತ ರಾಜು ಕುಟುಂಬಕ್ಕೆ 2೮ ಲಕ್ಷ ರೂಪಾಲುಗಳ ಪರಿಹಾರವನ್ನು 
ನೀಡುವುದರ ಜೊತೆಗೆ ಕೊಲೆ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ, 
ಕೂಡಲೇ ಕೊಲೆಗಡುಕರನ್ನು ಬಂಧಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1/0) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


